'ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 856 | : 

ವಿಧಾನ ಪರಿಷತ್ತು ಸದಸ್ಯರ ಹೆಸರು ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ) 

ಉತ್ತರಿಸಬೇಕಾದ ದಿನಾಂಕ 09.03.2021 

ಉತ್ತರಿಸುವ ಸಚಿವರು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ 
ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖಾ ಸಚಿವರು 

ಕ್ರ. ಪ್ರಶ್ನೆ ಉತ್ತರ 

ಸಂ 

ಅ ರಾಜ್ಯದಲ್ಲಿ ಪ್ರಸಕ್ತ: ಸಾಲಿನಲ್ಲಿ ಬೆಂಬಲ | ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಪ್ರಸಕ್ಷ ಸಾಲಿನಲ್ಲಿ ರಾಜ್ಯದಲ್ಲಿ 
ಬೆಲೆಯಿಂದ (ಎಂ.ಎಸ್‌.ಪಿ) ಭತ್ತ ಖರೀದಿಸಲು | ದಿನಾಂಕ:08-12-2020 ರಿಂದ ಭತ್ತ ಖರೀದಿ ಕೇಂದ್ರಗಳನ್ನು 
ಯಾವ ದಿನಾಂಕದಿಂದ ಖರೀದಿ ಕೇಂದ್ರಗಳನ್ನು | ಪ್ರಾರಂಭಿಸಲಾಗಿದೆ. 
ತೆರೆಯಲಾಗಿದೆ; ಪ್ರತಿ ಕ್ವಿಂಟಾಲಿಗೆ ನಿಗದಿಪಡಿಸಿದ | ಕೇಂದ್ರ ಸರ್ಕಾರವು 2020-21 ನೇ ಸಾಲಿನ ಮುಂಗಾರು ಹುತುವಿನಲ್ಲಿ 
ಬೆಂಬಲ ದರವೆಷ್ಟು; ಭತ್ತಕ್ಕೆ ಈ ಕೆಳಗಿನಂತೆ ಖರೀದಿ ದರವನ್ನು ನಿಗದಿಪಡಿಸಿದೆ. 

ತಳಿ ಭತ್ತದ ದರ ಪ್ರತಿ ಕ್ವಿಂಟಾಲ್‌ ಗೆ 
ಸಾಮಾನ್ಯ | 1868-00 
ಗ್ರೇಡ್‌-ಎ 1 1888-00 

ಆ | ಸರ್ಕಾರಎಷ್ಟು ಮೆಟ್ರಿಕ್‌ ಟನ್‌ ಭತ್ತ ಖರೀದಿಸಲು | ಪ್ರಸ್ತುತ 1210 ಲಕ್ಷ ಮೆ.ಟನ್‌ ಭತ್ತವನ್ನು ಖರೀದಿಸಲು 
ಅಂದಾಜಿಸಲಾಗಿದೆ; ಇದುವರೆವಿಗೂ ಎಷ್ಟು | ಆದೇಶಿಸಲಾಗಿದೆ. ಸದರಿ ಪ್ರಮಾಣವನ್ನು 18.01 ಲಕ್ಷ ಮೆ.ಟನ್‌ಗಳಿಗೆ 
ಕ್ವಿಂಟಾಲ್‌ . ಭತ್ತವನ್ನು ಖರೀದಿಸಲಾಗಿದೆ; | ಹೆಚ್ಚಸಲು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಲಾಗಿದೆ, 
(ಜಿಲ್ಲಾವಾರು ವಿವರ ನೀಡುವುದು) " ದಿನಾಂಕ 06-03-2021 ರಲ್ಲಿದ್ದಂತೆ 159854.917 ಮೆ.ಟನ್‌ 

ಭತ್ತವನ್ನು ರೈತರಿಂದ ಖರೀದಿಸಲಾಗಿದೆ. : ಜಿಲ್ಲಾವಾರು ವಿವರ 
. | ಅಸುಬಂಧ-1 ಮತ್ತು 2 ರಲ್ಲಿ ಒದಗಿಸಲಾಗಿದೆ. 

ಇ ಈಗಾಗಲೇ ಖರೀದಿಸಲಾಗಿರುವ ಭತ್ತಕ್ಕೆ | ದಿನಾಂಕ:06.03.2021ರಲ್ಲಿದ್ದಂತೆ ಕನಿಷ್ಟ ಬೆಂಬಲ ಬೆಲೆ 
ಇದುವರೆವಿಗೂ ಬಿಡುಗಡೆಗೊಳಿಸಲಾದ | ಯೋಜನೆಯಡಿ ಖರೀದಿಸಲಾದ ಭತ್ತಕ್ಕೆ ಸಂಬಂಧಿಸಿದಂತೆ ಎರಡು 
ಮೊತ್ತವೆಷ್ಟು,  ಬಿಡುಗಡೆಗೊಳಿಸಬೇಕಾಗಿರುವ | ಸಂಗ್ರಹಣಾ ಏಜೆನ್ಸಿಗಳಾದ ಕರ್ನಾಟಕ ಆಹಾರ ನಾಗರಿಕ ಸರಬರಾಜು 
ಬಾಕಿ ಮೊತ್ತವೆಷ್ಟು; (ಜಿಲ್ಲಾವಾರು ವಿವರ [ನಿಗಮ ನಿಯಮಿತ ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ 
ನೀಡುವುದು) ಮಹಾಮಂಡಳಿಗಳಿಂದ ಒಟ್ಟು ರೂ,162.57 ಕೋಟಿಗಳನ್ನು ರೈತರಿಗೆ 


ಪಾವತಿಸಲಾಗಿದೆ, ರಾಜ್ಯಡ ರೈತರಿಂದ ಭತ್ತವನ್ನು ಖರೀದಿಸಲು 
ದಿನಾಂಕ:07.03.2021 ಕಡೆಯ ಸದರಿ 
ದಿನಾಂಕವನ್ನು 31.03.2021 ರವರೆಗೆ ವಿಸ್ತರಿಸಲು ಕೇಂದ್ರ 
ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ, ಭತ್ತ ಖರೀದಿಗೆ ಸಂಬಂಧಿಸಿದಂತೆ 


ದಿನಾರಕವಾಗಿದ್ದು, 


ಪಾವತಿಸಲಾದ ಮೊತ್ತದ ಜಿಲ್ಲಾವಾರು ಮಾಹಿತಿಯನ್ನು 


ಅನುಬಂಧ-1 ಮತ್ತು 2ರಲ್ಲಿ ಒದಗಿಸಲಾಗಿದೆ. 


ಈ! 2018-19ನೇ ಸಾಲಿನಲ್ಲಿ ಕಾಸ್ಟಿಂಗ್‌ ಶೀಟ್‌ | 2018-19 ನೇ ಸಾಲಿನಲ್ಲಿ ಕನಿಷ್ಟ ಬೆಂಬಲ ಬೆಲೆ ಯೋಜನೆಯಡಿ 
ಕರಾರಿನ ಪ್ರಕುರ ರೈಸ್‌ ಮಿಲ್‌ ಮಾಲೀಕರಿಗೆ ಪೂರ್ಣ ಖರೀದಿಸಲಾಗಿರುವ ಭತ್ತಕ್ಕೆ ಸಂಬಂಧಿಸಿದಂತೆ ಡ್ರೈಯೆಜ್‌ ಶುಲ್ಯ 
ಪ್ರಮಾಣದಲ್ಲಿ ಹಣ ಪಾವತಿ ಮಾಡದಿರುವುದು | ಪಾವತಿಸುವುವನ್ನು ಹೊರತುಪಡಿಸಿ ಉಳಿದ ಪೂರ್ಣ ಮೊತ್ತವನ್ನು 
ಸರ್ಕಾರದ ಗಮಸಕ್ಕೆ ಬಂದಿದೆಯೇ; ಅಕ್ಕಿ ಗಿರಣಿ ಮಾಲೀಕರಿಗೆ ಪಾವತಿಸಲಾಗಿದೆ. 

೫ 120120ನೇ ಸಾಲಿನ ಕಾಸ್ಟಿಂಗ್‌ ಶೀಟ್‌ ಪ್ರಕಾರ | 2019-20ನೇ ಸಾಲಿನಲ್ಲಿ ಭತ್ತದ. ಹಲ್ಲಿಂಗ್‌ಗೆ ಸಂಬಂಧಿಸಿದಂತೆ 

' ಠೃಹ ಮಿಲ್‌ ಮಾಲೀಕರಿಗೆ ಇದುವರೆವಿಗೂ ಹಣ| ಈಗಾಗಲೇ ಅಕ್ಕಿ ಗಿರಣಿ ಮಾಲೀಕರಿಗೆ ಹಣವನ್ನು ಪಾವತಿಸುವ 
ಪಾವತಿ ಮಾಡದೆ ಇರುವುದು ಸರ್ಕಾರದ ಗಮನಕ್ಕೆ | ಪ್ರಕ್ರಿಯೆ ಜಾರಿಯಲ್ಲಿರುತ್ತದೆ. ಒಟ್ಟು ರೂ. 5,93,16,550.00 

| ಬಂದಿದೆಯೇ: ಪಾವತಿ ಮಾಡಬೆಕಾಗಿರುವ ಒಟ್ಟು | ಮೊತ್ತ ಬಿಡುಗಡೆಗೆ ಬಾಕಿ ಇರುತ್ತವೆ. 
ಮೊತ್ತವೆಷ್ಟು; 

ಊ ರೈಸ್‌ ಮಿಲ್‌ ಮಾಲೀಕರಿಗೆ ಪ್ರತಿ ಕ್ವಿಂಟಾಲ್‌ಗೆ ಪ್ರತಿ ಕ್ವಿಂಟಾಲ್‌ ಭತ್ತವನ್ನು ಹಲ್ಲಿಂಗ್‌. ಮಾಡಲು ರೂ.10/- 

| ನೀಡಲಾಗುತ್ತಿರುವ ಹಲ್ಲಿಂಗ್‌ ಚಾರ್ಜ್‌ ದರವೆಷ್ಟು | ಗಳನ್ನು ರೈಸ್‌ಮಿಲ್‌ ಮಾಲೀಕರಿಗೆ ಹಲ್ಲಿಂಗ್‌ ವೆಚ್ಚವಾಗಿ 

ಹಾಗೂ ಸದರಿ ದರವನ್ನು ಯಾವ ದಿನಾಂಕದಿಂದ ನೀಡಲಾಗುತ್ತಿದೆ. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಭತ್ತದ 

ಪರಿಷ್ಕರಿಸಲಾಗಿದೆ? (ವಿವರಗಳೊಡನೆ ಮಾಹಿತಿ ಸಂಗ್ರಹಣೆ ಹಲ್ಲಿಂಗ್‌ಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರವು 

ನೀಡುವುದು) ದರವನ್ನು ನಿಗಧಿಪಡಿಸುತ್ತದೆ. 2010-11ನೇ ಸಾಲಿನಿಂದ 
ಇಲ್ಲಿಯವರೆಗೆ  ಹಲ್ಲಿಂಗ್‌ ವೆಚ್ಚದಲ್ಲಿ ಯಾವುದೇ 
ಪರಿಷ್ಯರಣೆಯಾಗಿರುವುದಿಲ್ಲ. 

ಆನಾಸ 24. ಆರ್‌ಪಿಆರ್‌ 2021 (ಇ-ಆಫೀಸ್‌) < 


ಗ್ರಾಹಕರ ವ್ಯವಹಾರಗಳ ಹಾಗೂ 


ಕಾನೂನು ಮಾಪನಶಾಸ್ತ್ರ ಇಲಾಖಾ ಸಚಿವರು 


, KARNATAKA STATE co OPERATIVE MARKETING FEDERATION LIMITED. i; 


PAYMENT DETAILS OF PADDY, RAGI & JOWAR PURCHASED UNDER M SP 2020-2021 ನ 
Mi As On 06.03.2021 ಈ ಸ್‌ 
| PADDY Procurement Ff Payment Is Pending 4 ] 
District Value in Wy |, 
Procured Qty( MTs) PN iNo of Farmers|Value in Crores} No of Farmers 1 Value in n Crores No of i 
EE I 0.000 0.00 0 2 ‘000 0 L ] 0೦6] 0 
[Chamarajnagar 3 663.702 124) 182 0.94 138 0.30 44 
[Chikmagalur | 341.275 064] 127 0.12] 26 ] ೦52] 101 
Dhorawada ! 0.000 9 ೬ | 0.00 0 
6ರ i 0.000 0.00 6 0.00 0 | 000) © 
Hassan | 5015784] "gal 15483 | 50) 781 | oa 762 
\Kodagu &} 2189.985 210) 522 - 306 Il eo . 216 
Mandya | 73370777 - 13750] 23567 94.55] 16073 295) 7494 
JMysuru | 52150.002| 97.73|:: 13852. 2102] . 2934 Fe] 10918 | 
] | 133731.525| 250.61| 39793 124.20 202581 126[_ 19535] 


PAYMENT DETAILS OF PADDY, RAGI & JOWAR PURCHASED 


KARNATAKA FOOD & CIVIL SUPPLIES CORPORATION LTD., 


As On 06.03.2021 


UNDER MSP 2020- 2021 


PADDY 


Payment Pending ್ಯ 


ured Qiy{MTs} 


No of Farmers 


si} 

. District 

No | Proc 
1 |Batkary 


Value.‘ No of Farmers |Value in Crores No of Farmers | Value in Crores 
Crores g 
2 10.55 2.25 ವನ 


6831.900 12h0| 104 | 
2 [Bavanagere ವ "5511,090 10.83} 1032 A 7.58 2 2 | 
3 [oakshinakannada 0.000 0.0 0 | 000]: . 0 A 0 
a [Haveri } 8268. 2 15.0) 1522 es 1251 T ETRE 
5 |Karwara 202.738] 088i 53 ° 39 | 14 
6 |Koppaia | 56,128 oki - 32 - 12" 0 
7” [Raichuru | 37.500 0/7] 5 5 0 | 
8 [Ramanagara ig ) 511.760 0196 ENE 193 18 
9 |Shivamogga | 4665-093] shal 966 + 670 296 
10 [Udupi 0.000 0.4೦0 0 0 0 
11 [¥adagiri | 37.301 0]07 8 ] 8 0 
| | 26124392 4896 | 3880 963 | 


$6 


